ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಪಿ. ಡಬ್ಬ್ಯೂ.ಡಿ. ಡಿ ಕೋಡ್‌-2014 ಪ್ರಕಾರ ನೋಂದಣಿಯಾದ ಗುತ್ತಿಗೆದಾರರ ವಿವರ 


ಡಾ।|ಚ೦ದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು):- 


1120 (1304) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯವನ್ನು ದಯವಿಟ್ಟು ತಿಳಿಸುವರೆ: 


ಜನವರಿ-2019ನೇ ಸಾಲಿನಿಂದ ಪ್ರಸ್ತುತ ದಿನಾಂಕದವರೆಗೆ ಪಿ. ಡಬ್ಬ್ಯೂಡಿ ಡಿ ಕೋಡ್‌-2014 (PWe3-6 
ಅಂಜೀ- 2014) ರ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಎಷ್ಟು ಗುತ್ತಿಗೆದಾರರ ನೋಂದಣಿ ಮಾಡಲಾಗಿದೆ; ಮತ್ತು 
ವಲಯವಾರು ನೋಂದಣಿಯಾದ ಗುತ್ತಿಗೆದಾರರ ವಿವರವಾದ ವಿವರ ನೀಡುವುದು? 


